ಸದಸ್ಕರ ಹೆಸರು 
ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚವರು 


ಕರ್ನಾಟಕ ip 


ರಿಷತ್ತು 
ತ್ರೀ ಬಿ. ಜಿ. ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
1987 

: 16.03.2022 


ಮಾನ್ಯ ಪಶುಸಂಗೋಪನೆ ಸಚಿವರು. 


ಪ್ರಶ್ನೆ ಉತ್ತರ 
ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಗೋ |ಗೋ ಹತ್ಯೆ ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದ ನಂತರ 2021-22 ನೇ 
ಹತ್ಯೆ ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದ ನಂತರ, | ಸಾಲಿನಲ್ಲಿ ಜಿಲ್ಲೆಗೊಂದು ಗೋಶಾಲೆಯನ್ನು ' ಪ್ರಾರಂಭಿಸಲು 
ಕಾಯ್ದೆ ಪ್ರಕಾರ ಎಷ್ಟು ಸರ್ಕಾರಿ ಗೋ ಶಾಲೆಗಳನ್ನು | ತೀರ್ಮಾನಿಸಲಾಗಿದೆ. 


ಪ್ರಾರಂಭಿಸಲು ಕ್ರಮ ಕೈಗೊಳ್ಳಲಾಗಿದೆ; (ವಿವರ 


ನೀಡುವುದು) 


ಪ್ರಕ 
ನಿಗಧಿಪಡಿಲಾಗಿದೆ; (ವಿವರ ನೀಡುವುದು ) 


ಗೋ ಶಾಲೆಗೆ ಎಷ್ಟು ಎಕರೆ ಜಮೀನನ್ನು 


ಈ ಮೇಲ್ಕಂಡ ಜಿಲ್ಲೆಗಳಿಗೆ ಗೋ ಹತ್ಯೆ ನಿಯಂತ್ರಣ 
ಕಾಯ್ದೆ ಜಾರಿಗೆ ಬಂದ ನಂತರ ಗೋ ಶಾಲೆಗಳಿಗೆ 
ಬಿಡುಗಡೆಯಾದ ಅನುದಾನ ಎಷ್ಟು? (ವಿವರ 
ನೀಡುವುದು) 


1. “ಕಲಬುರ್ಗಿ ತಾಲ್ಲೂಕು ಮಿಣಜಿಗಿ ಗ್ರಾಮ ಸ.ನಂ.23 ರಲ್ಲಿ 25.00 
ಎಕರೆ ಜಮೀನು ಗೋಶಾಲೆ ನಿರ್ಮಿಸಲು ಹಂಚಿಕೆಯಾಗಿದ್ದು, ಈ 
ಸ್ಥಳದಲ್ಲಿ ಗೋಶಾಲೆ ಪ್ರಾರಂಭಿಸಲು ಜಿಲ್ಲಾ ಪ್ರಾಣಿ ದಯಾ ಸಂಘಕ್ಕೆ 
ಒಟ್ಟು ₹47.50 ಲಕ್ಷಗಳ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. 

2. ಯಾದಗಿರಿ ತಾಲ್ಲೂಕು ರಾಚನ ಹಳ್ಳಿಗ್ರಾಮ ಸ.ನಂ.85 ರಲ್ಲಿ 25.00 
ಎಕರೆ ಜಮೀನು ಗೋಶಾಲೆ ನಿರ್ಮಿಸಲು ಹಂಚಿಕೆಯಾಗಿದ್ದು, ಈ 
ಸ್ಥಳದಲ್ಲಿ ಗೋಶಾಲೆ ಪ್ರಾರಂಭಿಸಲು ಜಿಲ್ಲಾ ಪ್ರಾಣಿ ದಯಾ ಸಂಘಕ್ಕೆ 
ಒಟ್ಟು 47.50 ಲಕ್ಷಗಳ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. 


ರಾಜ್ಯದಲ್ಲಿರುವ ಖಾಸಗಿ ಗೋಶಾಲೆಗಳಲ್ಲಿ, ವಯಸ್ಸಾದ, ಅನಾರೋಗ್ಯ 
ಪೀಡಿತ, ರೈತರು ಬಿಡುವ, ಮಾನ್ಯ ನ್ಯಾಯಾಲಯದ, ಆದೇಶದ ಮೇರೆಗೆ 
ಕಳುಹಿಸುವ ಜಾನುವಾರುಗಳನ್ನು ನಿರ್ವಹಣೆ ಮಾಡಲಾಗುತ್ತಿದೆ. ಈ 
ಗೋಶಾಲೆಗಳಿಗೆ ಜಿಲ್ಲಾ ಪ್ರಾಣಿ ದಯಾ ಸಂಘದಿಂದ ಶಿಫಾರಸ್ಸಿನೊಂದಿಗೆ 
ಸಲ್ಲಿಕೆಯಾಗುವ ಪ್ರಸ್ತಾವನೆಗಳಿಗೆ, ವಂಟನ ಲಭ್ಯತೆಯ ಆಧಾರದ ಮೇಲೆ 
ಅನುದಾನ, ಬಿಡುಗಡೆ ಮಾಡಲಾಗುತ್ತದೆ. 


2021-22ನೇ ಸಾಲಿನಲ್ಲಿ ವಂಟನ ಲಭ್ಯತೆಗೆ ಅನುಗುಣವಾಗಿ ಬಿಡುಗಡೆ 
ಮಾಡಲಾದ ಅನುದಾನದ ವಿವರ ಕೆಳಕಂಡಂತಿದೆ: 


1) ಯಾದಗಿರಿ ಜಿಲ್ಲೆಯ ಅಮೃತ ಧಾರಾ ಗೋಶಾಲೆ, ಕಗ್ಗಲೀಪುರ 
ಗೋಶಾಲೆಗೆ ₹4,32,080-00 
2) ಕಲಬುರ್ಗಿ ಜಿಲ್ಲೆಯ ಖಾಸಗಿ ಗೋಶಾಲೆಗಳು: 
ಅ) ನಂದಿ ಅನಿಮಲ್‌ ವೆಲ್ಫೇರ್‌ ಸೊಸೈಟಿ ಗೋಶಾಲೆಗೆ 
ಔ4,47,200.00 
5) ಸ್ವಾಮಿ ಸಮರ್ಥ ಸೇವಾ ಕಲ್ಯಾಣ ಕೇಂದ್ರ 
ಗೋಶಾಲೆಗೆ ₹3,88,826.00 
ಜೈರಾಮ ಗೋಶಾಲೆ, ಮೈಸೂರು ಪಿಂಜರಾಪೋಲ್‌, ದಸ್ತಾಪುರ 
ಗೋಶಾಲೆಗೆ ₹1,94,630.00 X 


ಟ್ರಸ್ಟ್‌(ರಿ) 


ಇ) 


ಇಅ-ಪಸಂಮೀ' 87 ಸಲೆವಿ 2022 


(ಪ್ರಭು ಬಿ. ಚವಾಣ್‌) 
ಪಶುಸಂಗೋಪನೆ ಸಚಿವರು 


